ಕರ್ನಾಟಿಕ ವಿಧಾನ ಪರಿಷತ್ತು 
1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ. :310 4 


2೫ ಸದಸ್ಯರ ಹೆಸರು : ಶ್ರೀ ಹೆಜ್‌.ಎಂ.ರಮೇಶಗೌಡ (ವಿಧಾನಸಭೆಯಿಂ 
; ' ಚುನಾಯಿತರಾದವರು) 
3) ಉತ್ತರಿಸುವ ದಿಸಾಂಕ : 03-02-2021 
4) ಉತ್ತರಿಸಬೇಕಾದ ಸಚಿವರು : ಮೀನುಗಾರಿಕೆ ಹಾಗೂ ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ಪ್ರಶ್ನೆ | ಉತ್ತರ . 

ಅ) | KDC ನ್ನು ರಾಜ್ಯದಲ್ಲಿ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ದಿ ನಿಗಮವನ್ನು 1956ರ 

ಯಾವಾಗ ಕಂಪೆನಿ ಕಾಯ್ದೆಯ ಪ್ರಕಾರ ಅಧಿಕೃತ ಷೇರು ಬಂಡವಾಳ ರೂ. 3.0 


ಪ್ರಾರಂಭಿಸಲಾಯಿತು; | ಕೋಟಿ ಮತ್ತು ಸಂದಾಯವಾದ ಷೇರು ಬಂಡವಾಳ ರೂ.7.12 
KFDC ಸ ಕಾರ್ಯಗಳು, | ಲಕ್ಷಗಳೊಂದಿಗೆ ಮೀೀನುಗಾರರ ಶ್ರೇಯೋಭಿವೃದ್ಧಿ ಮತ್ತು 


ವ್ಯಾಪ್ತಿ ಮತ್ತು ಮೀನುಗಾರಿಕಾ ಕ್ಲೇತ್ರದ ಅಭಿವೃದ್ದಿಯ ದೃಷ್ಠಿಯಲ್ಲಿ 1970ರಲ್ಲಿ 
ಪ್ರಾರಂಭಿಸಿರುವ ಸ್ಥಾಪಿಸಲಾಯಿತು. ಪ್ರಸ್ತುತ, ನಿಗಮವು ರೂ.20.00 ಕೋಟಿ ಅಧಿಕೃತ 
ಉದ್ದೇಶಗಳೇನು; . ಪಾಲು ಬಂಡವಾಳ ಹೊಂದಿದ್ದು, ಸಂದಾಯವಾದ ಪಾಲು 


(ವವರ ನೀಡುವುದು) ಬಂಡವಾಳ ರೂ. 17.84 ಕೋಟಿ ಆಗಿರುತ್ತದೆ. 


ನಿಗಮವು ರಾಜ್ಯ ಸರ್ಕಾರದ ಉದ್ದಿಮೆಯಾಗಿರುವುದರಿಂದ 
ರಾಜ್ಯಾದ್ಯಂತ ಕಾರ್ಯವ್ಯಾಪ್ತಿಯನ್ನು ಹೊಂದಿರುತ್ತದೆ. 


ನಿಗಮದ ಧ್ಯೇಯ 


* ಸಾರ್ವಜನಿಕರಿಗೆ ಸಸಾರಜನಕಯುಕ್ತ ಮೀನು ಹಾಗೂ ಮೀನಿನ 
ಉತ್ಪನ್ನಗಳನ್ನು ಒದಗಿಸುವುದು. 


*° ಎಲ್ಲಾ ಚಟುವಟಿಕೆಗಳಲ್ಲಿ ಸಮಗ್ರ ಗುಣಮಟ್ಟ ನಿರ್ವಹಣೆ 
ನೀತಿಯನ್ನು ಅನುಸರಿಸುವುದು. 


ಪರಿಸರ ಸ್ನೇಹಿ ವಾತಾವರಣವನ್ನು ಸೃಷ್ಟಿಸುವುದು ಹಾಗೂ 
ಸಾಮಾಜಿಕ ಕಳಕಳಿ ಹೊಂದಿರುವುದು. 


*° ವಿರಂತರ ಆವಿಷ್ಕ್ಠಾರ' ಹಾಗೂ ಅಭಿವೃದ್ದಿ ಪಥದೆಡೆಗೆ 
ಸಾಗುವುದು. j 


'° ಗ್ರಾಹಕರಿಗೆ ಸ್ಪರ್ಧಾತಕ ಬೆಲೆಯಲ್ಲಿ ಸೇವೆ ಒದಗಿಸುವುದು 


ನಿಗಮದ ಉದ್ದೇಶಗಳು: 


ರಾಜ್ಯದ ಪ್ರಮುಖ ನಗರಗಳಲ್ಲಿ ಆಧುನಿಕ ಸಮಗ್ರ ಮೀನು 
ಮಾರಾಟ 'ಮತ್ಯದರ್ಶಿನಿ ಮಳಿಗೆಗಳನ್ನು ತೆರೆದು ಅಲ್ಲಿ 
ಸಾರ್ವಜವಿಕರಿಗೆ ಉತ್ತಮ ನೈರ್ಮಲ್ಯಕರ ವಾತಾವರಣದಲ್ಲಿ 
ತಾಜಾ, ಘನೀಕೃತ ಮೀನು ಮೀನಿನ ಮೌಲ್ಯವರ್ಧಿತ 
ಉತ್ಪನ್ನಗಳು, ಅಲಂಕಾರಿಕಾ ಮೀನು ಹಾಗೂ ಉತ್ತಮ 
ಗುಣಮಟ್ಟದ ಮೀಸು ಉಪಾಹಾರ ಗೃಹದ ಸೇವೆಯನ್ನು 
ಸ್ಪರ್ಧಾತ್ಮಕ ಬೆಲೆಯಲ್ಲಿ ಒದಗಿಸುವುದು. 


2. 


ಗ್ರಾಹಕರಿಗೆ ತಾಜಾ ಮತ್ತು ಘನೀಕೃತ ಮೀನು ಮತ್ತು ಮೀನಿನ 
ಉತ್ಪನ್ನಗಳನ್ನು ಉತ್ತಮ ಸ್ಥಿಶಿಯಲ್ಲಿ ಹಾಗೂ ನೈರ್ಮಲ್ಯಕರ 
ವಾತಾವರಣದಲ್ಲಿ ಒದಗಿಸಬೇಕಾದ ಶೀತಲ ಸರಪಣಿ ಸ್ಕಾಪಿಸಿ 
ನಿರ್ವಹಿಸುವುದು. 


ತಾಜಾ .ಮತ್ತು ಘನೀಕೃತ ಮೀನು ಹಾಗೂ ಮೀನಿನ 
ಉತ್ಪನ್ನಗಳನ್ನು ರಫ್ತು ಮಾಡಲು ಬೇಕಾದ ಮೀನು ಸಂಸ್ಕರಣ 
ಮತ್ತು ಮೀನು ಸಂಸ್ಕರಣ ಪೂರ್ವ ಸ್ಥಾವರಗಳ | 
ಸೌಲಭ್ಯಗಳನ್ನು ಒದಗಿಸುವುದು. 


ಮಂಜುಗಡ್ಡೆ, ಡೀಸೆಲ್‌ ಮತ್ತು - ಮೀನುಗಾರಿಕಾ 
ಸಲಕರಣೆಗಳನ್ನು ಮೀನುಗಾರರಿಗೆ ಕಡಿಮೆ ಬೆಲೆಯಲ್ಲಿ 
ಪೂರೈಕೆ ಮಾಡುವುದು. 


ಮೀನುಗಾರರು ಪರ್ಸೀನ್‌ ಟೋಟ್‌ಗಳ ಮೂಲಕ ಹಿಡಿದ 
ಮೀನನ್ನು ನಿಗಮದ ವತಿಯಿಂದ ಮಾರಾಟ 
ಮಾಡುವುದರಿಂದ, ಮೀನುಗಾರರಿಗೆ ಉತ್ತಮ ಬೆಲೆ 
ಲಭ್ಯವಾಗಿಸುವಿಕೆ, 


ಮೀನು ಆಹಾರ (ಮೀನು ಹುಡಿ) ಮತ್ತು ಮೀನು ಎಣ್ಣೆ 
ಉತ್ಪಾದನೆಗೆ ಬೇಕಾದ ಸೌಲಭ್ಯ ಒದಗಿಸುವುದು. 


ಮೀನುಗಾರಿಕೆ ಇಲಾಖೆಯ ಮತ್ತ್ಯಾಶ್ರಯ ವಸತಿ ಯೋಜನೆ, 
ಸುಸಜ್ಜಿತ ಮೀನು ಮಾರುಕಟ್ಟೆಗಳ ನಿರ್ಮಾಣ ಮತ್ತು ಇತರೆ 
ಯೋಜನೆಗಳನ್ನು ನಿಗಮದ ಮುಖಾಂತರ 
ಅನುಷ್ಠಾನಗೊಳೆಸುವುದು. 


ಅಲಂಕಾರಿಕಾ ಮೀನು ಆಕ್ಲೇರಿಯಂ ಹಾಗೂ ಸಲಕರಣೆಗಳ 
ಮಾರಾಟ. 


ವಿವಿಧ ಮತ್ಯ್ಯಮೇಳ ಮತ್ತು ಇತರೆ ವಸ್ತುಪ್ರದರ್ಶನಗಳಲ್ಲಿ 


ಭಾಗವಹಿಸಿ ಮೀನು ಸೇವನೆಯನ್ನು ಜನಪ್ರಿಯಗೊಳಿಸುವುದು. 


ಆನ್‌ಲೈನ್‌ ಮುಖಾಂತರ ಮೀನು ಹಾಗೂ ಮೀನಿನ ಮೌಲ್ಯ 
ವರ್ಧಿತ ಉತ್ಪನ್ನಗಳನ್ನು ಗ್ರಾಹಕರ ಮನೆಗೆ ಒದಗಿಸುವುದು. 


ಮೀನುಗಾರಿಕೆಗೆ ಸಂಬಂಧಿಸಿದ ಮೂಲಭೂತ ಸೌಕರ್ಯ 
ಗಳನ್ನು ಮೀನುಗಾರರಿಗೆ ಒದಗಿಸುವುದು. 


ಈ ವಿಗಮದದಡಿ ಒಟ್ಟು 
ಎಷ್ಟು ಘಟಕಗಳು 


ಕಾರ್ಯನಿರ್ವಹಿಸುತ್ತಿಪೆ; 


ಕಳೆದ ಮೂರು 
ವರ್ಷಗಳಿಂದ ಲಾಭ 
ನಷ್ಟ ಅನುಭವಿಸು 
ತ್ತಿರುವ ಘಟಿಕಗಳು 
ಯಾವುವು; (ನಿಗಮವು 
ಘಟಕವಾರು ಲಾಭ 
ನಷ್ಟದ ವಿವರಗಳನ್ನು 


ನಿಗಮವು ಒಟ್ಟು ೨9 ಘಟಕಗಳ ಮುಖಾಂತರ 


ಕಾರ್ಯನಿರ್ವಹಿಸುತ್ತಿದೆ. 


NOU &WN= 


. ಮಂಗಳೂರು ಘಟಕ, ಮೀನುಗಾರಿಕೆ ಬಂದರು, ಮಂಗಳೂರು 


ಮೀನು ಸರಬರಾಜು ಘಟಕ, ಕೇಂದ್ರ ಕಚೇರಿ, ಮಂಗಳೂರು 


. ಮಲ್ಲೆ ಘಟಿಕ, ಮೀನುಗಾರಿಕೆ ಬಂದರು, ಮಲ್ಪೆ 


ಗಂಗೊಳ್ಳಿ ಘಟಕ, ಮೀನುಗಾರಿಕೆ ಬಂದರು, ಗಂಗೊಳ್ಳಿ 


. ಭಟ್ಕಳ ಫಟಿಕ ಮಾವಿನಕುರ್ನೆ, ಭಟ್ಕಿಳ 
. ಹೊನ್ನಾವರ ಘಟಕ, ಮೀನುಗಾರಿಕೆ ಬಂದರು, ಹೊನ್ನಾವರ 
. ತದಡಿ ಘಟಿಕ, ಮೀನುಗಾರಿಕೆ ಬಂದರು, ತದಡಿ 


3 


ನೀಡುವುದು) ನಷ್ಠ 
ಅನುಭವಿಸುತ್ತಿದ್ದಲ್ಲಿ 
ಕಾರಣಗಳೇಮ; ನಷ್ಟ 
ಅನುಭವಿಸುತ್ತಿರುವ 

| ಘಟಿಕಗಳನ್ನು 
ಲಾಭದತ್ತ 
ಕೊಂಡೊಯ್ಯಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 


| "8. ಕಾರವಾರ ಘಟಕ, ಮೀನುಗಾರಿಕೆ ಬಂದರು, ಕಾರವಾರ 


9. ಮತ್ಯದರ್ಶಿನಿ, ಕಬ್ಬನ್‌ಪಾರ್ಕ್‌-ಬೆಂಗಳೂರು 


ಮೀನು ಸರಬರಾಜು ಘಟಕ, ಕೇಂದ್ರ ಕಚೇರಿ, ಮಂಗಳೂರು 
ಇದರ ವ್ಯಾಪ್ತಿಯಲ್ಲಿ ಮಂಗಳೂರಿನ ಚಿಲಿಂಬಿ, ಶಿವಮೊಗ್ಗ -1, 
'ಶಿವಮೊಗ್ಗ-೭ ತುಮಕೂರು, ಹಾಸನ ಮತ್ತು ಮೈಸೂರು-ಗೋಕುಲಂ 
ಮೀನು ಮಾರಾಟ ಮಳಿಗೆಗಳು ಮತ್ತು ಮೊಬೈಲ್‌ ಮೀನು ಉಪಹಾರ 
ಗೃಹ ವಾಹನ ಹಾಗೂ ಇತರೆ 15 ಏಜೆನ್ಸಿಗಳು ಒಳಗೊಂಡಿರುತ್ತವೆ. 


ಮತ್ಯದರ್ಶಿನಿ ಂ ಕಬ್ಬನ್‌ಪಾರ್ಕ್‌-ಬೆಂಗಳೂರು ಇದರ 
ವ್ಯಾಪ್ತಿಯಲ್ಲಿ ಕೋಲಾರ, ಮೊಬೈಲ್‌ ಮೀನು ಮಾರಾಟ ವಾಹನ 
ಹಾಗೂ ಇತರೆ 16 ಮತ್ಯ್ಯದರ್ಶಿನಿ ಏಜೆನ್ಸಿಗಳು ಒಳಗೊಂಡಿರುತ್ತವೆ. 


ಕಳೆದ ಮೂರು ವರ್ಷಗಳಲ್ಲಿ ಲಾಭ /'" ಸಷ 
ಅಮುಭವಿಸುತ್ತಿರುವ ಸಂ ಕಗಳು ಹಾಗೂ ಲಾಭ 1 ನಷ್ಟದ ವಿವರ ಈ 
ಕೆಳಗಿನಂತಿದೆ. (ಲಾಭ * ನಷ್ಟ 


ಕಳೆದ ಮೂರು ವರ್ಷಗಳ 
ಕ್ರ. ಘಟಕಗಳ ಲಾಭ/ನಷ್ಟದ ವಿವರ 
ಸಂ ವಿವರ (ರೂ. ಲಕ್ಷಗಳಲ್ಲಿ) 
2017-18 [2018-19 12019-20 
1 | ಮಂಗಳೂರು ಘಟಕ |316.91(+) | 377.65(+) | 187.94(4) 
2 [ಮೀನು ಸರಬರಾಜು (1098) 4872) 71300) 
ಘಟಕ, ಕೇಂದ್ರ 
(ಕಚೇರಿ, ಮಂಗಳೂರು 
3: [ಮಲ್ಲೆ ಘಟಕ 178.23(+) | 190.69(+) | 135.08(+) 
4 |ಗಂಗೊಳ್ಳಿ ಘಟಕ 1|55.41(4) |3829(+) |1905() 
5 ಭಟ್ಕಳ ಘಟಕ 85.70(+) |35.94(4) | 11.34(+) 
J 
6 | ಹೊನ್ನಾವರ ಘಟಕ 11216(+) |469) 1457 
7 ತದಡಿ ಘಟಕ 71.28%) |8473(+) |3536(+) 
8 [ಕಾರವಾರಘಟಿಕ 53504) 747) 15.120) 
9 ಮತ್ತ್ಯೃದರ್ಶಿನ, 7515) 76284) | 5068) 
ಕೆಬ್ಬನ್‌ಪಾರ್ಕ್‌- 
| ಬೆಂಗಳೂರು 


ಮಂಗಳೂರು ಮೀನು ಸರಬರಾಜು ಘಟಕ, ಹೊನ್ನಾವರ 
ಪರ್ಸ್ಷೀನ್‌ ಮಿೀೀನು ಮಾರಾಟಿ ಘಟಿಕ ಮತ್ತು ಕಾರವಾರ ಡೀಸೆಲ್‌ 


"| ಹಾಗೂ ಮಂಜುಗಡ್ಡೆ ಮಾರಾಟ ಘಟಕಗಳು ಪ್ರಸಕ್ತ ನಷ್ಟದಲ್ಲಿರುತ್ತವೆ. 


ಮಂಗಳೂರು ಹಾಗೂ ಹೊನ್ನಾವರ ಘಟಕಗಳಲ್ಲಿ ಮೀನಿನ 
ವ್ಯಾಪಾರ ವಹಿವಾಟು ಕುಂರಿತವಾದ ಕಾರಣ ಈ ಫಟಕಗಳು 
ನಷ್ಟದಲ್ಲಿರುತ್ತವೆ. ಕಾರವಾರ ಘಟಕದಲ್ಲಿ ಮಂಜುಗಡ್ಮೆ ಮಾರಾಟ 
ವಹಿವಾಟು ಕುಂಠಿತವಾದ ಕಾರಣ ಈ ಘಟಕವು ನಷ್ಟದಲ್ಲಿರುತದೆ. 


4- 


ಮಂಗಳೂರು ಮತ್ತು ಹೊನ್ನಾವರ ಘಟಕಗಳಲ್ಲಿ ಮೀನು 
ಮಾರಾಟ ವಹಿವಾಟಿನ್ನು ಹೆಚ್ಚಿಸಿ. ಲಾಭದಾಯಕವಾಗಿ ನಡೆಸಲು 


ಕ್ರಮವಹಿಸುವಂತೆ ಘಟಕಗಳ ಮುಖ್ಯಸ್ಥರುಗಳಿಗೆ ಅಗತ್ಯ 
ಸೂಚನೆಗಳನ್ನು ನೀಡಲಾಗಿದೆ. 
ಕಾರವಾರ ಮತ್ತು ಹೊನ್ನಾವರ ಘಟಿಕಗಳನ್ನು 


ಲಾಭದಾಯಕವಾಗಿಸುವ ನಿಟ್ಟಿನಲ್ಲಿ ಇವುಗಳಲ್ಲಿನ ಮಂಜುಗಡ್ಡೆ 
ಉತ್ಪಾದನಾ ಘಟಕಗಳನ್ನು ಈಗಾಗಲೇ ನಿಯಮಾನುಸಾರ ಟೆಂಡರ್‌ 
ಕರೆದು ಖಾಸಗೀಯವರಿಗೆ ಗುತ್ತಿಗೆ ನೀಡಲಾಗಿದೆ. 


IR 

ಇ) | ಈ ನಿಗಮದಲ್ಲಿ ಕಾರ್ಯ ಕರ್ನಾಟಿಕ ಮೀನುಗಾರಿಕಾ ಅಭಿವೃದ್ದಿ ನಿಗಮದಲ್ಲಿ ಕರ್ತವ್ಯ]. 
ನಿರ್ವಹಿಸುತ್ತಿರುವ ನಿರ್ವಹಿಸುತ್ತಿರುವ ಒಟ್ಟು ನೌಕರರ ಸಂಖ್ಯೆ: 220 (824138) 
ಒಟ್ಟು ನೌಕರರ ಸಂಖ್ಯೆ 
ಎಷ್ಟು; ಅವರಲ್ಲಿ ಖಾಯಂ ನೌಕರರು 82 ಇದರಲ್ಲಿ 2 ನೌಕರರು ಎರವಲು 


ಖಾಯಂ, ಹಂಗಾಮಿ, 


| ದಿನಗೂಲಿ, ತಾತ್ಕಾಲಿಕ 


ಸೇವೆಯಲ್ಲಿ ಕರ್ತವ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಒರ್ವ ನೌಕರ 
ರಿಟ್ಕನರ್‌ (retainership) ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 


ಹಾಗೂ ಎರವಲು | 

| ಸೇವೆಯಲ್ಲಿ ಕಾರ್ಯ ಹೊರಗುತ್ತಿಗೆ / ಗುತ್ತಿಗೆ ಆಧಾರದಲ್ಲಿ 138 ಮಂದಿ ನೌಕರರು 
ನಿರ್ವಹಿಸುತ್ತಿರುವವರ | ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 
ಸಂಖ್ಯೆ ಎಷ್ಟು; 
(ಹುದ್ದೆಯ ನಿಗಮದಲ್ಲಿ ಮಂಜೂರಾದ, ಕಾರ್ಯನಿರ್ವಹಿಸುತ್ತಿರುವ ಹಾಗೂ 
ವಿವರದೊಂದಿಗೆ ಖಾಲಿ ಇರುವ ಹುದೆಗಳ ವಿವರಗಳನ್ನು ಅನುಬಂಧ-1ರಲ್ಲಿ 
ಮಂಜೂರಾತಿ, ಕಾರ್ಯ | ನೀಡಲಾಗಿದೆ. 
ನಿರ್ವಹಿಸುತ್ತಿರುವ 
ಹಾಗೂ ಖಾಲಿ ಇರುವ 
ಬಗ್ಗೆ ಮಾಹಿತಿ 

ನೀಡುವುದು) 

ಈ) | ರಾಜ್ಯದಲ್ಲಿ ಮೀನುಗಾರಿಕೆ ವಲಯವನ್ನು ಅಭಿವೃದ್ಧಿಗೊಳಿಸುವ ಹಾಗೂ 

"| ಮೀನುಗಾರಿಕೆಯನ್ನು | ಮತ್ತ್ಯಾಹಾರವನ್ನು ಜನಪ್ರಿಯಗೊಳಿಸಲು ಮೀನುಗಾರಿಕೆ ಅಭಿವೃದ್ಧಿ 
ಅಭಿವೃದ್ದಿಪಡಿಸಲು ನಿಗಮವು ಹಮ್ಮಿಕೊಂಡಿರುವ ಕಿಯಾ ಯೋಜನೆಗಳು ಈ 
ನಿಗಮದ ವತಿಯಿಂದ ಕೆಳಗಿನಂತಿದೆ:- 
ಸರಾ ಹಗಂಂಡಿರುವ | | ಮವು ರಾಷ್ಟೀಯ ಕೃಷಿ ವಿಸ ಯೋಜನೆಯಡಿ 
ಯಾವುವು; ಈ ರಾಜ್ಯದಲ್ಲಿ ಒಟ್ಟು 21 ಹವಾನಿಯಂತ್ರಿತ ಮೀನು ಮಾರಾಟ 
ಯೋಜನೆಗಳ ಬಗೆ ಮಳಿಗೆ ಮತ್ಯ್ಯದರ್ಶಿನಿ ಉಪಹಾರ' ಗೃಹಗಳನ್ನು ಸ್ಕಾಪಿಸಿ 
ಸಾರ್ವಜವಿಕರಿಗೆ ಅರಿವು ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಮೀನು ಹಾಗೂ 
ಮೂಡಿಸಲು ಸರ್ಕಾರ ಮೀನಿನ ಉತ್ಪನ್ನಗಳನ್ನು ಸರಬರಾಜು ಮಾಡಲಾಗುತ್ತಿದೆ. 
ಕೈಗೊಂಡಿರುವ 
ಕ್ರಮಗಳೇನು; 2. ನಿಗಮವು ರಾಷ್ಟೀೀಯ ಕೃಷಿ ವಿಕಾಸ ಯೋಜನೆಯಡಿ 
(ವಿವರ ನೀಡುವುದು) ಮಂಗಳೂರಿನಲ್ಲಿ ಯೂರೋಪಿಯನ್‌ ಒಕ್ಕೂಟಿ ರಾಷ್ಟ್ರಗಳಿಗೆ 


ಮೀನು ರಫ್ತು ಮಾಡುವ ಪರವಾನಿಗೆ ಹೊಂದಿರುವ ಆಧುನಿಕ 
ಮೀನು ಸಂಸ್ಕರಣಾ ಸ್ಥಾವರವನ್ನು ನಿರ್ಮಿಸಿದೆ. 


3 


ಹೊನ್ನಾವರ ಮೀನುಗಾರಿಕೆ ಬಂದರಿನಲ್ಲಿ ಮತ್ತು ಕಾರವಾರ 
ಮೀನುಗಾರಿಕೆ ಬಂದರಿನಲ್ಲಿ ಮೀನಿನ ಹಿಡುವಳಿ ತುಂಬಾ 
ಕಡಿಮೆಯಾಗಿರುವುದರಿಂದ ಯಾಂತಿಕೃತ ಮೀನುಗಾರಿಕಾ ದೋಣಿಗಳು 
ಹೆಚ್ಚಿನ ಸಮಯ ಮೀನುಗಾರಿಕೆಗೆ ತೆರಳದೇ ಇರುವುದರಿಂದ ನಿಗಮದ 


ಹೊನ್ನಾವರ ಮತ್ತು ಕಾರವಾರ ಘಟಕಗಳು ನಷ್ಟವನ್ನು 
ಹೊಂದಿರುತ್ತಪೆ. 
: 2020-21ನೇ ಸಾಲಿನಲ್ಲಿ ಸದ್ರಿ ಘಟಕಗಳನ್ನು 


ಲಾಭದಾಯಕವನ್ನಾಗಿ ಮಾಡುವ ಬಗ್ಗೆ ಫಟಿಕದ ಮುಖ್ಯಸ್ಮರ 
ಸಭೆಯನ್ನು ಕರೆದು ಘಟಕವನ್ನು ಲಾಭದಾಯಕವನ್ನಾಗಿ ಮಾಡಲು 
ಕ್ರಮಕ್ಕೆಗೊಳ್ಳಲು ಸೂಚಿಸಲಾಗಿದೆ. ನಿಗಮದಲ್ಲಿ ನಷ್ಟ 
ಹೊಂದುತ್ತಿರುವ ಘಟಕಗಳನ್ನು ಖಾಸಗಿಯವರಿಗೆ ನಿಯಮಾನುಸಾರ 
ಲೈಸೆನ್ಸ್‌ ಮೇಲೆ ನಡೆಸಲು ನೀಡಿ ಲಾಭದಾಯಕವನ್ನಾಗಿ ಮಾಡಲು 
ಸಹ ಕುಮ ಕೈಗೊಳ್ಳಲಾಗುತ್ತಿದೆ. 


ಈ ನಿಗಮದಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ 
ಒಟ್ಟು ನೌಕರರ ಸಂಖ್ಯೆ 
ಎಷ್ಟು; ಅವರಲ್ಲಿ 
ಖಾಯಂ, ಹಂಗಾಮಿ, 
ದಿನಗೂಲಿ, ತಾತ್ಕಾಲಿಕ 


ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಒಟ್ಟು ನೌಕರರ ಸಂಖ್ಯೆ: 220 (82+138.) 


ಖಾಯಂ ನೌಕರರು 82, ಇದರಲ್ಲಿ 2 ನೌಕರರು ಎರವಲು 
ಸೇವೆಯಲ್ಲಿ ಕರ್ತವ್ಯನಿರ್ವಹಿಸುತಿದ್ದಾರೆ ಹಾಗೂ ಒರ್ವ ನೌಕರ 
ರಿಟೈೆನರ್‌ (ಊೀtainership) ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 


ಹಾಗೂ ಎರವಲು : 
ಸೇವೆಯಲ್ಲಿ ಕಾರ್ಯ ಹೊರಗುತ್ತಿಗೆ / ಗುತ್ತಿಗೆ ಆಧಾರದಲ್ಲಿ 138 ಮಂದಿ ನೌಕರರು 
ವನಿರ್ವಹಿಸುತ್ತಿರುವವರ | ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 

ಸಂಖ್ಯೆ ಎಷ್ಟು; K ” 

(ಹುದ್ದೆಯ ವಿಗಮದಲ್ಲಿ ಮಂಜೂರಾದ, ಕಾರ್ಯನಿರ್ವಹಿಸುತ್ತಿರುವ ಹಾಗೂ 
ವಿವರದೊಂದಿಗೆ ಖಾಲಿ ಇರುವ ಹುದ್ದೆಗಳ ವಿವರಗಳನ್ನು ಅನಮುಬಂಧ-1ರಲ್ಲಿ 
ಮಂಜೂರಾತಿ, ಕಾರ್ಯ | ನೀಡಲಾಗಿದೆ. 

ನಿರ್ವಹಿಸುತ್ತಿರುವ ' 

ಹಾಗೂ ಖಾಲಿ ಇರುವ 

ಬಗ್ಗೆ ಮಾಹಿತಿ 

ನೀಡುವುದು) 

ಈ) | ರಾಜ್ಯದಲ್ಲಿ . ಮೀನುಗಾರಿಕೆ ವಲಯವನ್ನು ಅಭಿವೃದ್ಧಿಗೊಳಿಸುವ ಹಾಗೂ 
ಮೀನುಗಾರಿಕೆಯನ್ನು | ಮತ್ತ್ಯ್ಯಾಪಾರವನ್ನು ಜನಪ್ರಿಯಗೊಳಿಸಲು ಮೀನುಗಾರಿಕೆ ಅಭಿವೃದ್ದಿ 
ಅಭಿವೃದ್ಧಿಪಡಿಸಲು ನಿಗಮವು ಹಮ್ಮಿಕೊಂಡಿರುವ ಕ್ರಿಯಾ ಯೋಜನೆಗಳು" ಈ 
ವಿಗಮದ ವತಿಯಿಂದ ಕೆಳಗಿನಂತಿದೆ:- 
ಸರ್ಕಾರ ಕೈಗೊಂಡಿರುವ 
ಯೋಜನೆಗಳು 1. ನಿಗಮವು ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ 
ಯಾವುವು; ಈ ರಾಜ್ಯದಲ್ಲಿ ಒಟ್ಟು 21 ಹವಾನಿಯಂತ್ರಿತ ಮೀನು ಮಾರಾಟ 
ಯೋಜನೆಗಳ ಬಗ್ಗೆ ಮಳಿಗೆ ಮತ್ಯದರ್ಶಿನಿ ಉಪಹಾರ ಗೃಹಗಳನ್ನು 'ಸ್ಮಾಪಿಸಿ 


ಸಾರ್ವಜನಿಕರಿಗೆ ಅರಿವು 
ಮೂಡಿಸಲು ಸರ್ಕಾರ 
ಕೈಗೊಂಡಿರುವ 
ಕ್ರಮಗಳೇನು; 

(ವಿವರ ನೀಡುವುದು) 


ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಮೀನು ಹಾಗೂ 
ಮೀನಿನ ಉತ್ಪನ್ನಗಳನ್ನು ಸರಬರಾಜು ಮಾಡಲಾಗುತ್ತಿದೆ. 


2. ನಿಗಮವು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 
ಮಂಗಳೂರಿನಲ್ಲಿ ಯೂರೋಪಿಯನ್‌ ಒಕ್ಕೂಟಿ ರಾಷ್ಟಗಳಿಗೆ 
ಮೀನು ರಪ್ತು; ಮಾಡುವ ಪರವಾನಿಗೆ ಹೊಂದಿರುವ ಆಧುನಿಕ 
ಮೀನು ಸಂಸ್ಕರಣಾ ಸ್ಥಾವರವನ್ನು ನಿರ್ಮಿಸಿದೆ. 


4 | 


ರಾಜ್ಯ ಸರಕಾರವು ನಿಗಮವನ್ನು ಮೀನುಗಾರಿಕೆ ಇಲಾಖೆಯ 

`ಮತ್ತ್ಯಾಶ್ರಯ ಯೋಜನೆಯ ಅನುಷ್ಠಾನದ ನೋಡಲ್‌ 
ಏಜೆನ್ಸಿಯಾಗಿ ನೇಮಿಸಿದ್ದು, ನಿಗಮದ ಮುಖಾಂತರ 
ಮತ್ಯೃಶ್ರಯ ಯೋಜನೆಯನ್ನು ಅನುಷ್ಮಾನಗೊಳಿಸ 
ಲಾಗುತ್ತಿದೆ. 


ಮೀನುಗಾರಿಕೆ ಇಲಾಖೆಯ ಮತ್ಯ್ಯಜೋಪಾಸನೆ 
ಯೋಜನೆಯಡಿ ರಾಜ್ಯದ 20 ಮೀನು ಮಾರುಕಟ್ಟೆ 
ಸ್ಥಳಗಳಲ್ಲಿ .2 ಟನ್‌ ಸಾಮರ್ಥ್ಯದ ಶೀತಲೀಕರಣ ಘಟಕ 
ನಿರ್ಮಾಣವನ್ನು ನಿಗಮದಿಂದ ಕೈಗೊಳ್ಳಲಾಗಿದೆ. 


ನಿಗಮವು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 
ದ.ಕ.ಜಿಲ್ಲೆಯ ಬಜೆ, ಕೆಮ್ರಾಲ್‌, ಮಂಗಳಾಷೇಟೆ, 
ಸಿದಕಟ್ಟೆ, ಮಾಣಿ, ಗಂಜಿಮಠ ಉಡುಪಿ ಜಿಲ್ಲೆಯ 
ವಾರಂಬಳ್ಳಿ, ಮೂಡುಬೆಳ್ಳೆ, ಹೆಜಮಾಡಿ, ಕೋಟೇಶ್ವರ, 
ಹುಣೆಮಕ್ಕಿ, ಕುಂಜಿಬೆಟ್ಟು, ಸಂತೆಕಟ್ಟೆ, ಪರ್ಕಳ, ಬಸ್ರೂರು, 
ಅಮಾಸೆಬೈಲ್‌, ಗಂಗೊಳ್ಳಿ, ಕಂಡ್ಲೂರು, ಅಂಪಾರು ಮತ್ತು 
ಅಂಬಾಗಿಲು' ಹಾಗೂ ಉತ್ತರ ಕನ್ನಡ ಜಿಲ್ಲೆಯ 
ಕೋಡಿಬಾಗ್‌, ಅಮದಳ್ಳಿ, ಅವರ್ಸಾ ಹಾಗೂ ಹೆಬಳೆಯಲ್ಲಿ 
ಸೇರಿ ಒಟ್ಟು 24 ಸುಸಜ್ಜಿತ ಮೀನು ಮಾರುಕಟ್ಟೆಗಳನ್ನು 
ನಿರ್ಮಿಸಿ ಆಯಾ ಗ್ರಾಮ ಪಂಚಾಯತ್‌ಗಳಿಗೆ 
ನಿರ್ವಹಣೆಗಾಗಿ ಹಸ್ತಾಂತರಿಸಲಾಗಿದೆ. 


ನಬಾರ್ಡ್‌ ಆರ್‌ಐಡಿಎಫ್‌ ಯೋಜನೆ/ಎನ್‌ಎಫ್‌ದಡಿಬಿ 
ಯೋಜನೆ 1/1 ರಾಜ್ಯ ಸರಕಾರದ ಯೋಜನೆಯಡಿ 
ನಿಗಮದಿಂದ ದಕ. ಜಿಲ್ಲೆಯ ಸುಳ್ಯ, ಉಡುಪಿ ಜಿಲ್ಲೆಯ 
ತೆಕ್ಕಟ್ಟೆ, ಸಾಸ್ತಾನ ಶಿವಮೊಗ್ಗ ಜಿಲ್ಲೆಯ ಸಾಗರ, 
ಜಿಕ್ಕಮಗಳೂರು ಜಿಲ್ಲೆಯ ಎನ್‌.ಆರ್‌.ಪುರ, ರಾಯಚೂರು 
ಜಿಲ್ಲೆಯ ಸಿಂಧನೂರು, ವಿಜಾಪುರ ಜಿಲ್ಲೆಯ ಇಂಡಿ, ಬಳ್ಳಾರಿ 
ಜಿಲ್ಲೆಯ ಸಿರಗೊಪ್ಪ, ಉಡುಪಿ ಜಿಲ್ಲೆಯ ಕುಂದಾಪುರ ಮತ್ತು 
ಯಾದಗಿರಿಯಲ್ಲಿ ಸುಸಜ್ಜಿತ ಮೀನು ಮಾರುಕಟ್ಟೆಗಳ 
ನಿರ್ಮಾಣ ಕಾಮಗಾರಿಯನ್ನು ಕೈಗೊಂಡಿದೆ. ಇದರಲ್ಲಿ 
ದ.ಕ.ಜಿಲ್ಲೆಯ ಸುಳ್ಯ, ಉಡುಪಿ ಜಿಲ್ಲೆಯ ತೆಕ್ಕಟ್ಟೆ ಮತ್ತು 
ಸಾಸ್ತಾನದ . ಮೀನು ಮಾರುಕಟ್ಟೆ ಕಾಮಗಾರಿ 
ಪೂರ್ಣಗೊಂಡಿದ್ದು. ಫಲಾನುಭವಿಗಳ ಉಪಯೋಗಕ್ಕಾಗಿ 
ಗ್ರಾಮ ಪಂಚಾಯತ್‌ಗೆ ಹಸ್ತಾಂತರಿಸಲಾಗಿದೆ. ಉಳಿದ 
ಕಡೆಗಳಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. 


ಭಾರತ ಸರ್ಕಾರದ ವಾಣಿಜ್ಯ ಮಂತ್ರಾಲಯದ ಟೈಸ್‌ 
ಯೋಜನೆಯಡಿ ಹಾಗೂ ರಾಜ್ಯ ಸರ್ಕಾರದ ಕೈಗಾರಿಕಾ 
ಇಲಾಖೆಯ ಅನುದಾನದಡಿ ತದಡಿ ಮೀನುಗಾರಿಕಾ 
ಬಂದರಿನಲ್ಲಿ ಐರೋಪ್ಯ ಒಕ್ಕೂಟಿ ರಾಷ್ಟ್ರಗಳಿಗೆ ಮೀನು 
ರಫ್ತು. ಮಾಡುವ ಪರವಾನಿಗೆ ಹೊಂದಿರುವ 
ಸಮುದ್ರೋತ್ಸನ್ನ ರಪು_ ಸಂಸ್ಕರಣಾ ಘಟಕ ನಿರ್ಮಾಣದ 
ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. ' 


3% 


ಮೀನುಗಾರಿಕೆ ಇಲಾಖೆಯ ಅನುದಾನದಡಿ ಮಂಗಳೂರು 

ಮತ್ತು ಮಲ್ಮೆ ಮೀನುಗಾರಿಕೆ" ಬಂದರಿನಲ್ಲಿ: ತಲಾ ಒಂದು 
ಕಾಂಕ್ರೀಟ್‌ ತೇಲುವ ಜಿಟ್ಟಿ ನಿರ್ಮಾಣ ಯೋಜನೆಯನ್ನು 
ನಿಗಮದ ಮುಖಾಂತರ ಅನುಷ್ಠಾನಗೊಳಿಸಲು 
ಕ್ರಮವಹಿಸಲಾಗಿದೆ. | 


ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ದ.ಕ. ಜಿಲ್ಲೆಯ 
ಹಳೆಯಂಗಡಿ ಮತ್ತು ಬೆಳಗಾವಿ ನಗರದಲ್ಲಿ ಸುಸಜ್ಜಿತ 
ಮೀನು ಮಾರುಕಟ್ಟೆ ನಿರ್ಮಾಣ ಕಾಮಗಾರಿ 
ಪ್ರಗತಿಯಲ್ಲಿದೆ. 


ಸಂಖ್ಯ: ಪ 


ಸಂಮೀ ಇ-41 ಮೀಇಯೋ 2021 


ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಹೆ'ಚ್‌.ಎಂ.ರಮೇಶಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) ಇವರ 
ಚುಕೆ ಗುರುತಿನ ಪ್ರಶ್ನೆಸಂಖ್ಯೆ: 310 ಕೆ 
ಅಮಬಂಧಭ-1 


ಕರ್ನಾಟಿಕ ಮೀನುಗಾರಿಕಾ ಅಬಿವೃದ್ಧಿ ನಿಗಮ ನಿ. ಮಂಗಳೂರು ಈ ಸಂಸ್ಥೆಯಲ್ಲಿ 
ಮಂಜೂರಾದ, ಕರ್ತವ್ಯನಿರ್ವಹಿಸುತಿರುವ ಹಾಗೂ ಖಾಲಿ ಇರುವ ಹುದ್ದೆಗಳ 


ವಿವರೆ. 
ಕುಮ ಹುದ್ದೆಯ ಹೆಸರು ಮಂಜೂರಾದ | ಕಾರ್ಯ ಖಾಲಿ 
ಸಂಖ್ಯೆ ಹುದ್ದೆಗಳು | ನಿರ್ವಹಿಸುತ್ತಿರುವ | ಇರುವ 
ನೌಕರರ ಸಂಖ್ಯ | ಹುದೆಗಳು 
'ಎ'" ವೃಂದ 
1 ವ್ಯವಸ್ಥಾಪಕ ನಿರ್ದೇಶಕರು 1 1 - 
2 | ಪ್ರಧಾನ ವ್ಯವಸ್ಮಾಪಕರು | 1 - [1 
3 | ಕಂಪೆನಿ ಸೆಕ್ರೆಟರಿ 1 1 § 
3 |ಕಂಪೆನಿಸೆಕೆಟರಿ 1 1 - 
4 ಲೆಕ್ಕಪತ್ರಾಧಿಕಾರಿ 1 2 1 
5 | ಹಿರಿಯ ಕಾರ್ಯನಿರ್ವಾಹಕರು 3 1 EE 
ಒಟ್ಟು: 7 3 4 
“ಬಿ" ವೃಂದ 
6 | ಕಾರ್ಯನಿರ್ವಾಹಕರು 12 6 
7 | ಕಾರ್ಯನಿರ್ವಾಹಕರು!ಹೆಚ್‌.ಆರ್‌.ಡಿ) 1 - } 1 
8 | ಆಡಿಟ್‌ ಕಾರ್ಯನಿರ್ವಾಹಕರು 2 ನ 2 
9 | ಸಹಾಯಕ ಅಭಿಯಂತರರು 1 1 _ 
ಒಟ್ಟು 16 7 9 
"ಪಿ" ವೃಂದ 
10 ಸಹಾಯಕ ಕಾರ್ಯನಿರ್ವಾಹಕರು 16 £ 16 
11 ಸಹಾಯಕ 1 - 1 
ಕಾರ್ಯನಿರ್ವಾಹಕರು( ಲೀಗಲ್‌ 
12 | ಸಹಾಯಕ ಲೆಕ್ಕಪತ್ರ 3 - 3 
ಕಾರ್ಯನಿರ್ವಾಹಕರು Nl | 
13 | ಸಂಸ್ಕರಣ ತಂತ್ರಜ್ನರು 3 | ಎ 33 
14 | ಅಧೀಕಕರುಹೆಚ್‌.ಆರ್‌.ಡಿ) 1 - 1 
15 |ಅಧೀಕಕರುಚೇರಿ) 1 1 ಮ 
16 | ಹಿರಿಯ ಯಾಂತಿಕ ಸಹಾಯಕರು 15 2 13 
17 | ವಾಹನ ಮೇಲ್ವಿಚಾರಕರು 1 - 1 
18 | ಹಿರಿಯ ಮಾರಾಟ ಸಹಾಯಕರು 20 5 15 
19 | ಹಿರಿಯ ಲೆಕ್ಕಪತ್ರ ಸಹಾಯಕರು 13 4 9 
20 | ಹಿರಿಯ ಬೆರಳಚ್ಚುಗಾರರು 3 3 - 
21 | ಹಿರಿಯ ವಾಹನ ಚಾಲಕರು 1 - 1 


ಹನಿಯ ಅಡುಗೆಯವರು 


22 5 3 2 
23 | 8ರಿಯ ಯಾಂತಿಕ ಸಹಾಯಕರು | 20 4 16 
24 | ಕಿರಿಯ ಲೆಕ್ಕಪತ್ರ ಸಹಾಯಕರು 25 1 24 
25 | 8ರಿಯ ಮಾರಾಟ ಸಹಾಯಕರು 55 28 27 
26 | ಚೆರಳಚ್ಚುಗಾರರು/ಕ೦ಪ್ಯೂಟರ್‌ 3 - 3 
ಆಪರೇಟರ್‌ | 
27 | ವಾಹನ ಚಾಲಕರು | 7 2 5 
28. | ಅಡುಗೆಯವರು 5 - 5 
ಒಟ್ಟು I 198 53 145 
| "ಡಿ" ವೃಂದ | 
29 | ಸ್ಥಾವರ ಸಹಾಯಕರು 20 7 13 
30 | ಅಟೆಂಡರ್‌ | 4 1 3 
31 ' | ವಾಹನ ಶುಜಿಗಾರರು 2 1 1 
32 | ಮಹಿಳಾ ಸಹಾಯಕರು 5 5 - 
33 | ಹರಾಜುಗಾರರು 4 1 3 
34 | ಉಪಹಾರಗೃಹ ಸಹಾಯಕರು Wl 6 4 2 
ಒಟ್ಟು ' 41 19 22 
"ಎಲ್ಲಾ ಒಟ್ಟು 262 82 180 


KEEKKKE 


